ಎ.ಡಿ. ಕೃಷ್ಣಯ್ಯ 


ಚಿತ್ರದುರ್ಗದ ಒನಕೆ ಓಬವ್ವಳು - ಚಾರಿತ್ರಿಕ ವ್ಯಕ್ತಿ ` 


ಚಿತ್ರದುರ್ಗದ ಇತಿಹಾಸವು ಅಲ್ಲಿನ ನಾಯಕರ 
ಪರಾಕ್ರಮದ ಅಪೂರ್ವ ಘಟನಾವಳಿಗಳಿಗೆ ಹೆಸರಾಗಿದೆ. 
ಇದರೊಡನೆ, ರಾಯಸದವರಸೇವೆಯಲ್ಲಿ ನಿರತರಾದ 
ವರ, ಸ್ವಾಮಿ ನಿಷ್ಟೆ ನಾಡಭಕ್ತಿಯೊಡನೆ ಒಡೆಯರಿಗೆ 
ನಿಸ್ವಾರ್ಥಸೇವೆ, ಸ್ವಾರ್ಥತ್ಕಾಗ- ಬಲಿದಾನಗಳಿಗ್ಗೆ 
ಅಭಾವವಿರದ ಸಶ್ರಮಿಗಳಿಗೆ " ಹೆಸರಾದದ್ದು ಇಲ್ಲಿನ 
ಇತಿಹಾಸ. ಇಂತಹ ಸನ್ನಿವೇಶಗಳಲ್ಲಿ ಕೀರ್ತಿಗಳಿಸಿದ 
ಚಿತ್ರದುರ್ಗದ ವೀರವನಿತೆ ಓಬವ್ವಳ ಅಸಮಾನ್ಯ 
ರೋಮಾಂಚನಕಾರಿ ಘಟನೆಯು ಚಿತ್ರದುರ್ಗದ ಇತಿ 
ಹಾಸದಲ್ಲಿನ . ಒಂದು ಅವಿಭಾಜ್ಯ ಅಂಗವಾಗಿದೆ 
ಎಂಬುದು ಸರ್ವವಿಧಿತ. 


ಈ ಒನಕೆ ಓಬವ್ವಳು, ಏಕಾಂಗಿಯಾಗಿ, ಯಾವ 
ಶಸ್ತ್ರಾಸ್ತ್ರಗಳಿಲ್ಲದೆ ಕೇವಲ ಒಂದು ಒನಕೆಯಿಂದಲೇ 
ಹಲವಾರು ಶತ್ರು ಸೈನಿಕರನ್ನು ಸಂಹರಿಸಿ ತನ್ನ ಸ್ವಾಮಿ 
ಭಕ್ತಿ. ಮತ್ತು ಕರ್ತವ್ಯ ನಿಷ್ಠೆಯನ್ನು ತೋರುವುದ 
ಮೂಲಕ ಚಿತ್ರದುರ್ಗವನ್ನು ರಕ್ಷಿಸಿದಳೆಂಬುದು ವಿದಿತ 
ಈ ಘಟನೆ ಸಂಭವಿಸಿ ಸುಮಾರು ಇನ್ನೂರ ಇಪ್ಪ 
ತ್ಹಾರು ವರ್ಷಗಳುರುಳಿವೆ. ಚಿತ್ರದುರ್ಗದ ಇತಿಹಾಸವು 
ಎಡಬಿಡದ ಸಂಶೋಧನೆ, ವಿಮರ್ಶೆ ಮತ್ತು ಚಿಂತನ 
-ಮಂಥನಗಳಿಗೆ ಒಡ್ಡಿ ಕೊಳ್ಳುತ್ತಿರುವುದಾಗಿದ್ದರೂ, ಈ 
ಒಬವ್ವೆಯ ಬಗ್ಗೆ ಯಾವ ನಿರ್ಧಿಷ್ಟ ಸಂಶೋಧನೆಗಳು 
ಈವರೆಗೆ ಹೊರಬರಲಿಲ್ಲ. 


ಚಿತ್ರದುರ್ಗದ ಇತಿಹಾಸ ಘಟನೆಗಳನ್ನು 
ಸುಮಾರು ಇನ್ನೂರು ವರುಷಗಳ ಹಿಂದೆಯೇ, ಇಲ್ಲವೆ 


ಇದರ ಇತಿಹಾಸ ರಚನೆಯ ಕಾಲದಲ್ಲಿಯೇ ತೆಗೆದು: 


ಕೊಂಡು, ' ಅಂದು ದೊರೆಯಬಹುದಾದ ದಾಖಲೆ, 
ಮಾಹಿತಿ ಮತ್ತು ಜನಜನಿತ ಸತ್ಕಾಂಶಗಳನ್ನು ತುಲನಾ 
ತ್ಮಿಸಿ ಒರೆಗೆ. ಹಚ್ಚದ್ದಲ್ಲಿ, ಓಬವ್ವಯ ಚಾರಿತ್ರಿಕ 
ವ್ಯಕ್ತಿತ್ವ ಮತ್ತು ಘಟನೆಯ ನಿಜಾಂಶ ಭಾವನೆಗಳನ್ನು 
ಯಾವ ಸಂದೇಹಕ್ಕು ಎಡೆಗೊಡದೆ ಸ್ಪಷ್ಟ ಅಭಿಪ್ರಾಯ 
ಗಳನ್ನೇ ದಾಖಲಿಸಬುದಾಗಿತ್ತು. ಆದರೆ, ಆ ಬಗೆಯ 
ಮಾರ್ಗದ ಇತಿಹಾಸಕ್ಕೆ: : ಉತ್ತೇಜನ 


ಇತಿಹಾಸ ದರ್ಶನ. 


ಭನ್ನು ` ನಿವಾರಿಸುವಲ್ಲಿ 


` ಮತ್ತು ಕೈಫಿಯತ್ತುಗಳನ್ನು 


ಓಬವ್ವ್ಹೆಯ ಬಗ್ಗೆ. ಇತ್ತೀಚೆಗೆ ಪ್ರಕಟವಾದ 
ಪ್ರಬಂಧಗಳು ಪುಸ್ತಕಗಳು ಒನಕೆ ಓಬವ್ವೆಯ ನಿಜ 
ವೃತ್ತಾಂತಗಳನ್ನೀಯದೆ, ಆಕೆಯ ಸಾಹಸ ಘಟನೆಗಳನ್ನು 
ವಿವರಿಸಿ, ಇತಿಹಾಸಕಾರರಲ್ಲಿ ಮೂಡಿದ್ದ ಸಂದೇಹಗ 
ವಿಫಲವಾಗಿ, ಅದೊಂದು 
ಐತಿಹ್ಯ ಇಲ್ಲವೇ ಜನಾನುರಾಗಿ ಜಾನಪದ ಸಾಹಿತ್ಯ 
ವೇನೋ ಎಂಬ ಭಾವ ಮೂಡಿಸಿದ್ದಾವೆಂದೇ 
ತೀರ್ಮಾನಿಸಬಹುದು. 


ಉದಾಹರಣೆಗೆ, ಮೊಟ್ಟಮೊದಲಿಗೆ ಈ ಒಬ 
ವ್ವೆಯ ಚರಿತ್ರೆಯನ್ನು, ವೀರಮಾತೆ ಒನಕೆ ಓಬವ್ವ 
ಯೆಂಬ ಶೀರ್ಷಿಕೆ ಹೊತ್ತು ಚಿತ್ರದುರ್ಗದ ಜಿಲ್ಲಾತಿ 
ಹಾಸ ಸಂಶೋಧನಾ ಮಂಡಳಿಯು ಹೊರತಂದ 
“ಚಂದ್ರವಳ್ಳಿ ಎಂಬ ಗ್ರಂಥದಲ್ಲಿ ಪ್ರಕಟಗೊಂಡಿತು. 
ಇಲ್ಲಿನ ಉಲ್ಲೇಖಗಳು, ಅಂದಿಗೆ ದೊರೆತ ದಾಖಲೆ 
ಪರಿಶೀಲಿಸಿ. ಸೂಕ್ತ 
ತೀರ್ಮಾನ ತೆಗೆದುಕೊಳ್ಳುವ ಪ್ರಯತ್ನಗಳನ್ನು ನಡೆಸ 
ಲಿಲ್ಲ ವೆಂದೇ ಬಾವಿಸಬಹುದು. 


ಎರಡನೇಯದಾಗಿ, “ಭಾರತದ ಧೀರಮಹಿಳೆ 
ಚಿತ್ರದುರ್ಗದ ಒನಕೆ ಓಬವ ಎಂಬ. ಗ್ರಂಥವು" 
ಹೊರಬಂದಾಗ, ಅದು .ಮತ್ತೂ ಹೆಚ್ಚಿನ ದಾಖಲೆ 
ಗಳನ್ನೊದಗಿಸಿ ನಿರೂಪಣೆಗೊಂಡಿದ್ದರು, ಇತಿಹಾಸ 
ಕಾರರು, - ಹಿಂದಿನ ಭಾವನೆಗಳನ್ನೇ ಮುಂದುವರಿಸಿ 
ವೌನಿಗಳಾದರು. ಹೀಗೆ ಈ ಘಟನೆಯನ್ನು ಯಾವ 


ಪ್ರಬಲಕಾರಣಗಳನ್ನು ಸೂಚಿಸದೆ, _ ಇತಿಹಾಸಕಾರರು 
ಮರೆತು ಮರೆಮಾಜಿಸಿದರು, ಸುಮಾರು ಇನ್ನೂರು 


ವರ್ಷಗಳವರೆಗೆ, ಬಹುಶಃ ಸಮಂಜಸ' ದಾಖಲೆಗಳ ' 
ಅಭಾವವೆಂಬ ನಿರ್ಧಾರ ಭಾವನೆಯಿಂದ. 


ಹೀಗಿದ್ದರೂ, : ಮೇಲಿನ ಪುಸ್ತಕ ಪ್ರಬಂಧಗಳು, 
ಇತಿಹಾಸಕಾರರಲ್ಲಿ ಸುಪ್ತ. : ಸಂಶೋಧನಾಭಾವ 
ಮೂಡಿಸಿ, ಅವರಲ್ಲಿ ಚಿಂತನ - ಮಂಥನಗಳನ್ನುಂಟು 


ಮಾಡಿ, ಲಭ್ಯವಾದ ದಾಖಲೆಗಳನ್ನು ಪರಿಶೀಲಿಸಿ, 
ಒನಕೆ ಓಬವ್ವಳ ಚರಿತ್ರೆಯ ಬಗ್ಗೆ ಒಂದು ನಿರ್ಧಾರಕ್ಕೆ 


3ರ (| 


ಬರಲು ಅನುವು ಮಾಡಿಕೊಟ್ಟಿತು. ತತ್ಪರಿಣಾಮವಾಗಿ 
ಕರ್ಣಾಟಕ ಇತಿಹಾಸ ಅಕಾಡಮಿಯು ದಾವಣಗೆರೆ ನಗರ 
ದಲ್ಲಿ ಏರ್ಪಡಿಸಿದ್ದ ಇತಿಹಾಸ ಸಮ್ಮೆ ಮಳನದಲ್ಲಿ, ಶ್ರೀ ಲಕ್ಷಣ 
ತೆಲಗಾವಿಯವರು, “ಚಿತ್ರ ದುರ್ಗದ 'ಓನಕೆ ಓಬವ 


ಘಟನೆ, ಚಾರಿತ್ರಿಕ ವಿಮರ್ಶೆ," ಎಂಬ ತ ತ್ತ 


ಒಂದು ಪ್ರಬಂಧವನ್ನು ಮಂಡಿಸಿದರು. 


ಈ ಪ್ರಬಂಧವು ಚಿತ್ರದುರ್ಗದ ಒನಕೆ ಓಬವ್ವಳ 
ಚರಿ ಬಾ ಕುರಿತು ಈ ಕೆಳಗಿನ ಅಭಿಪ್ರಾಯಗಳನ್ನು 
ವಿಮರ್ಶಿಸಿದೆ. ೧) ಓಬವ್ವಳು ಚಾರಿತ್ರಿಕ ವ್ಯಕ್ತಿಯೆ? 
೨ ಕೆಡಿ ಸಾಹಸಕಾರ್ಯ ವಾಸ್ತವಿಕತ್ರಯೆಳಿ ೩) 
ಚಿತ್ರದುರ್ಗದ ಕೋಟೆಯೊಳಗೆ ಈಕೆಯ . ನಡೆಸಿದ 
ಘಟನೆಯ ಸ್ಥಳವು ಸಮರ್ಥನೀಯವೇ ಮೊದಲಾದುಗ 
ಳನ್ನು ಸೂಚಿಸುವುದು. ಈ ವಿಮರ್ಶೆಯು, ಓಬವ್ವಳು, 
ಚಾರಿತ್ರಿಕ ವ್ಯಕ್ತಿ ಮತ್ತು ಆಕೆಯ ಸಾಹಸ ಘಟನೆಯು 
ವಾಸ್ತವ್ಯ ವೆಂಬೆ ಅವರ ಒಟ್ಟಾರೆ ತೀರ್ಮಾನವು, 
ಅಂದು" ನಡೆದ ಸತ್ಯಾಂಶದ ನಿಷ್ಪಕ್ಷಪಾತದ ತೀರ್ಮಾನ 
ವೆಂದು ಒಪ್ಪಿಕೊಳ್ಳಬಹುದು. ಆಗಿನ ವಾಸ್ತವಿಕತೆಗೆ 


ಅಮೋಘ ಘನತೆಯನ್ನು ತಂದಿದೆ ಎಂದು ಮೆಚ್ಚಲೂ 


ಬಹುದು. 


ಈ ಬಗೆಯ ಸಂಶೋಧನೆಯ ತೀರ್ಮಾನವನ್ನು 
ಚಿತ್ರದುರ್ಗದ ಇತಿಹಾಸ ರಚಿಸುವಾಗಲೇ ಕೈಗೆತ್ತಿ 
ಕೊಂಡು ನಿರ್ಧರಿಸಿದ್ದರೆ, ಅದೊಂದು ಅತಿ ಮಹತ್ವದ 
ಇತಿಹಾಸ ಸಂಶೋಧನೆಯಾಗಿ, ಯಾವ ಸಂದರ್ಭದಲ್ಲೂ 
ಪ್ರಸ್ತುತದಲ್ಲಿ ಉದ್ಭವಿಸಿರುವ ಸಂದೇಹಗಳಿಗೆ ಅವಕಾಶ 
ವೀಯುತ್ತಿರಲಿಲ್ಲ. "ಅಗಿನ ಜಾ ಾಎಸಕಾರರನೇಕರು. ಈ 
ಘಟನೆಯ ಮಹತ್ವವನ್ನು . ಸ್ಪಷ್ಟವಾಗಿ ಅವಲೋಕಿಸ 
ಬಲ್ಲವರಾಗಿದ್ದರೂ, ಈ ಒನಕೆ ಓಬವ್ವಳು ಕೇವಲ 
ಒಬ್ಬ ಸಾಮಾನ್ಯನ ಹೆಂಡತಿಯಾಗಿ ಅದರಲ್ಲೂ ದಲತ 
ಮಹಿಳೆಯಾಗಿದ್ದವಳಿಗೆ ಇತಿಹಾಸದಲ್ಲಿ ಸ್ಥಾನಾರ್ಹತೆಯು 
ಅನಾದಾರಣೀಯ ವೆಂಬ ಪೂರ್ವ ಪೀಡಿತ ಭಾವಾವೇಶ 
ಗಳ ಪ್ರಭಾವ  ಕ್ಕೊಳಗಾಗಿದ್ದರೆಂಬುದು ಅವರ 
ಮೌನವೇ ಸಾಕ್ಷೀಕರಿಸುತ್ತಿದೆ. 


ಉದಹರಿಸಬೇಕೆಂದರೆ, ಚಿತ್ರದುರ್ಗದ ಇತಿಹಾಸ 
ಘಟನೆಗಳನ್ನು ' ಬಹುಸೂಕವಾಗಿ ಗಮನಿಸಿದ 
ದಿವಂಗತ ಹುಲ್ಲೂರು ಶ್ರೀನಿವಾಸ ಜೋಯಿಸರೂ 
ಇ ಈ ಓಬ್ಬವೆವೆಯ ಘಟನೆಯ ಬಗ್ಗೆ ಅಂದು 

ಪ್ರಚಲಿತವಿದ್ದ ವಿಷಯಗಳನ್ನು ಮಾಮೂಲಿನಂತೆ 
ಮುಸಿ ಹೊರತು 


೨೧೪ 


ಇದರ ಪರಣಾಮಕಾರಿ . 


ಸತ್ಯಾ ನ್ವೇಷ ಣೆಗೆ ಆದ್ಯ ತೆನೀಡದಿದ್ದುದೊಂದು ದುದೈೆ ೯ವ 
ವೆಂಡೇ" ಪರಿಗಣಿಸಬೇಕಾಗಿದೆ. ಜೊತೆಗೆ, ಇವರು, ದೊರೆತ 
ದಾಖಲೆಗಳ ಸತ್ಯಾಸತ್ಯ ತೆಗಳ ಬಗ್ಗೆ ಮತ್ತು ಅವುಗಳು ಅಧಿ 
ಕೃತವೇ ಅಥವಾ ಕಪಟದ ಸ ಸ ಪ್ರಿಗಛೇ ಎಂಬ ಭಾವನೆಗಳನ್ನು 
ಕಳೆಯಲಿಲ್ಲವೆಂದೂ ತೀಮಾನ ನಿಸ ಬಹುದು. ಹೀಗೆಯೇ 


ಅನೇಕ ಇತಿಹಾಸಕಾರರು ಅಲಕ ಕೃಭಾವ ತಳೆದು, ಅನು 


ಮಾನಾಸ್ಪದಗಳಿಗೆ ಹೆಚ್ಚನ ಆಧ್ಯತೆ ನೀಡಿದರು. ದೊರೆತ 


ದಾಖಲೆಯೊಂದರಲ್ಲಿ, “ಕಯ ಒನಕೆಯ ಪೆಟ್ಟಿಗೆ ಬಲಿ _ 


ಯಾದವರು ಇನ್ನೂರರಿಂದ ಮುನ್ನೂರವರೆಗಂದು ಶಿಳಿಸು 
ವುದು ಮೈಸೂರು ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ 
ಗೆಜೆಟಿಯ್ದರ್‌ನಲ್ಲಿ ಒನಕೆ. ಓಬವ್ವಳು ಬೇಡರ 
ಮಹಿಳೆ? ಆದರೆ ಆಕೆ ಕಹಳೆಯವನ “ಹೆಂಡತಿ ಎಂದು 
ತಪ್ಪಾಗಿ ದಾಖಲಿಸಿದ್ದಾರೆ, `ದಳವಾಯಿ , ಕಾಟಪ್ಪ 
ನಾಯಕರ ದಾಖಲೆಯಲ್ಲಿ ಒನಕೆ ಓಬವ್ಪಳ ಚಾರಿತ್ರಿಕ 
ವ್ಯಕ್ತತ್ವದ ಜೊತೆಗೆ ಆಕೆಯು ನಡೆಸಿದ ಸಾಹಸ ಘಟ 
ನೆಯನ್ನು ವಿವರವಾಗಿ ದಾಖಲಿಸಿದ್ದಾರೆ. ಜೊತೆಗೆ, 
ಅಗಸ ನಕಲ್ಲು ಗ್ರಾಮವನ್ನು ಜಹಗೀರಿಯನ್ನಾಗಿ ಒನಕೆ 


" ಓಬವ್ಪ ಳಿಗೆ. ಮತ್ತು ಅವರ ವಂಶೀಕರಿಗೆ ರಾಜಾ ಮದ 


ಕರಿ ನಾಯಕರು ಇತ್ತಿದ್ದ ದಾಖಲೆಗಳು ಸ 
ಹೊಂದಿದೆ. ಶ್ರೀ ಜಯಣ್ಣ "ಮತ್ತು ಶ್ರೀ ಹೆಚ್‌, 
ಶೈಲಾರಾದ್ಯರು. ಒದಗಿಸಿರುವ K} ಖಯತ್‌ನಲ್ಲಿ ಲ್ಲಿಯೂ 
ಈಕೆಯ ಅಸ್ತಿತ್ವ ಮತ್ತು ಘಟನೆಯ” ಬಗ್ಗೆ ದಾಖಲಾತಿ 


ಈ ಸಂಶೋಧನೆಗಳು ಮೇಲೆ ಸೂಚಿಸಿರುವ 
ಮೂಲ ದಾಖಲೆಗಳಿಗಿಂತ ಹೆಚ್ಚಿನ ಮಾಹಿತಿ, ಸ್ಪಷ್ಟ 
ವಿವರಣೆ ಅಧಿಕೃತ ಗೊಳಿಸಬಹುದಾದ ಬೇರೆ ದಾಖ 
ಲೆಗಳನ್ನು ನಿರೀಕ್ಷಿಸಿ ಸಿದರೂ, ಅವುಗಳ ಇರುವಿಕೆಯೇ 
ಸಂದೇಹ. ಇಲ್ಲವೇ ಇತಿಹಾಸಕಾರರು ಇಂದು ನಿರೀಕ್ಷಿ 
ಸಬಹುದಾದ ಸಂದೇಹಗಳನ್ನು ಕುರಿತು ದಾಖಲಾತಿ 
ಯಾಗಿರುವ "ಮಾಹಿತಿಗಳು ಇಲ್ಲದೇ ಇರಬಹುದು. 
ಏಕೆಂದರೆ, ಅಂದು ಈ ಘಟನೆಯ ಬಗ್ಗೆ ನಾವು ತಳೆ 
ಯಬಹುದಾಗಿರುವ ಇಂದಿನ ಸಂದೇಹಗಳೇ ಅಂದು 
ಉದ್ಭವಿಸುತ್ತಿರಲಿಲ್ಲ. 


6 


ಇನ್ನು ಈ ಒನಕೆ ಓಬವ್ವಳ ಸಾಹಸ ಘಟನೆಯು 
ನಿಶೆಯಲ್ಲಿ ಸಂಭವಿಸಿದೆ ಎಂಬ ತೀರ್ಮಾನವು ಸಂಶ 


 ಯಾಸ್ಪದ' ವಾಸ್ತವವಾಗಿ ಈ ಘಟನೆಯು ಹಗಲಲ್ಲೇ, 


ಅದು. ಮಧ್ಯಾನ್ಹದ ನಂತರವೇ ನಡೆದಿದೆ. ಕಾರಣ, 
ಓಬವ್ವೆಯ ಪತ್ತಿ ಮದ್ದಹನುಮಪ್ಪನು, ತನ್ನ ಕಾವಲು 


ಇತಿಹಾಸ ದರ್ಶನ 


ಜ್‌ 


ತಾಣ, ಕಹಳೆಯ ಬುರುಜಿನಿಂದ ಮಧ್ಯಾನ್ಹದ ನಂತರ 
ತನ್ನ ಊಟಕ್ಕಾಗಿ ಸ್ವಲ್ಪಕಾಲಮಾತ್ರ ಕೆಳಗಿಳಿಯುತ್ತಿದ್ದನು. 
ಇವನ ಚಲನವಲನೆಗಳನ್ನು ಶತ್ರುಗಳು ಗಮನಿಸಿ, "ಅವರ 
ಕಾರ್ಯಚಟುವಟಿಕೆಗಳನ್ನು, ಅವನು (ಮದ್ದಹನುಮ 
ಪ್ರನು) ಕಾವಲಿನ ಬುರುಜಿನ . ಮೇಲೆ ಇಲ್ಲದಿರುವಾಗ 
ಮಾತ್ರವೇ, ಅವರು ಕಂಡುಕೊಂಡಿದ್ದ ಕಳ್ಳಗಂಡಿಯಲ್ಲಿಯೇ 
ಕೋಡಿ ಪ್ರವೇಶಿಸಲು ನಿರ್ದೇಶನ ಪಡೆದಿದ್ದರು. ಓಬವ್ವ ಳು 

ಆ ಕಳ್ಳಗಿಂಡಿಯ ಸಮಾಪದಲ್ಲಿದ್ದ ನೀರಿನ ಕೊಳಕೆ ನೀರಿ 
ಗಾಗಿಯೇ ಹೋಗುವುದು ರೂಢಿ ಮತ್ತು ಅದನ್ನು ಹಗ 
ಲಲ್ಲ ಮಾತ್ರವೇ ನಿರೀಕ್ಷಿಸಬಹುದೇವಿನ್ಮಾ, "ರಾತ್ರಿಯಲ್ಲಿ ಆಕೆ 
ನೀರಿಗಾಗಿ “ಹೋಗುವುದು ಅಸಂಭವ ಹಾಗೂ ಆವೇಳೆ 
ಯಲ್ಲಿ ಮದ್ದಹನುಮಪ್ಪನಿಗೆ ಮೊಸರು ಅನ್ನವನ್ನು ಉಣ್ಣ 
ಬಡಿಸಿ ಹೊರಬಂದಳೆಂಬುದು ಸಮಂಜಸ ವಾಗಲಾರದು. 
ಅದು ಹಾಡುಹಗಲಾದುದರಿಂದ ಶತ್ರುಗಳು 
ಭ್ರ ಗಿಡಮರಗಳ ಮಧ್ಯ ದಲ್ಲಿ ಕಾವಲಿನವರ ಕಣ್ಣುತ 
ಪ್ಟಿಸಿ, ಆ ಜಾಗದಲ್ಲಿ ಜಮಾವಣೆಯಾಗಲೂ ಸಾಧ್ಯ ವಾಗು 
ವುದು. "ಜೊತೆಗೆ ಶತ್ರುಸೈನಿಕರು, ಓಣಿಯಲ್ಲಿ ಬರುತ್ತಿದ್ದು 
ದನ್ನು ಗಮನಿಸುವುದು ಸಂದೇಹಾಸ್ಪದ. ಅಂತೆಯೇ ಹಟಾ 
ತನೆ ಮುತ್ತಿಗೆ ಪ್ರಯತ್ನಿಸುವ ಶತ್ರುಸೆ ಸೈನಿಕರು, ಸಾಮಾನ್ಯ 
ವಾಗಿ ಗುಂಪುಗುಂಪಾಗಿ ಮುಂದುವರಿಯುವರೇ ವಿನಾ: 
ಓಣಿಯಲ್ಲಿ ಒಬ್ಬೊಬ್ಬರಾಗಿ ಬರುತ್ತಿದ್ದರೆಂದು ಊಹಿಸು 
ವುದು ದುಸ್ಸಾಧ್ಯ. ಎಲ್ಲಕ್ಕೂ ಮಿಗಿಲಾಗಿ, "ಒನಕೆ ಓಬವ್ವಳ ಆ 
ಸಾಹಸ ಘಟನೆಗೆ ಮಹಾ” ಪ್ರೋತ್ಸಾಹದಾಯಕ ಸನ್ನಿವೇಶ 
ವೆಂದರೆ, ಒನಕೆಯ ಓಬವ್ವಳು ಆ ಕಳ್ಳಗಂಡಿಯ "ಮರೆ 
ಯೊಂದರಲ್ಲಿ ನಿಂತು ಶತು ಸೈನಿಕರಿಗೆ ಅಗೋಚರವಾಗಿರಲು 
ನೆರವಾಗಬಲ್ಲ ಬೃಹದಾಕಾರದ ಬಂಡೆಗಳ ಮರೆಯು 
ಉತ್ತಮವಾಗಿತ್ತು. ಆ ಕಳ್ಳ ಗಂಡಿಯಲ್ಲಿ ಒಮ್ಮೆ ತೂರಿದ 
ನಂತರ, ಇತರರಿಗೆ ಅವನು 'ಮರೆಯಾಗಿ ಸ್ವಲ್ಪದೂರ ತೆವ 
ಳಿಕೊಂಡು ಮೇಲೇರಿ, ಬಾಗಿಲ ಕಿಂಡಿಯಲ್ಲಿ ತಲೆಯು 
ಮಾತ್ರವೇ ಹೊರ ತೂರಿಸಿಕೊಂಡು ಮೇಲೇರಬೇಕಾಗಿತ್ತು. 
ಇಷ್ಟುಕಾಲ ಒಬ್ಬ ಸೈನಿಕನಿಗೆ ಕೋಟೆಯ ಒಳಹೋಗಲು 
ಬೇಕಾಗಿದ್ದುದರಿಂದ, "ಒನಕೆಯ ಓಬವ್ವಳಿಗೆ ಹೊರ ಹೊರ 
ಡುವ ತಲೆಯನ್ನು ಒನಕೆಯ ಒಂದೇ “ಪಟ್ಟಿನಿಂದಲೇ ಜಜ್ಜಿ 
ಹೋಗುವಂತೆ ಹೊಡೆಯಲು ಮತ್ತು "'ಆಶರೀರವನ್ನು 
ಎಳೆದು ಬೇರೆಡೆಗೆ ಎಸೆಯಲು ಅಲ್ಪ ಸಮಯ ದೊರೆಯು 
ತ್ತಿತ್ತು ಈ ಬಗೆಯ ಸನ್ನಿವೇಶವೇ ಓಬವ್ವಳಿಗೆ ಆ 
ರೋಮಾಂಚಕಾರೀ ಸಂಘಟನೆಗೆ ನೆರವು ನೀಡಿದ್ದವು. 


ಅಲ್ಲದೆ, 
ಅಲ್ಲಿದ್ದ 
[x 
ಸಿ 


ಇದನ್ನು Md ಗಮನಿಸುವುದು ಸೂಕ್ತ. ಇಂತಹ, 
'ಮಂದಗಶಿಯ ಶತ್ರುಸ ಸಂಹಾರ ನಡೆಸಲು ಈಗ ಸರ್ವ 
ರಿಂದಲೂ ಒಪ್ಪಿಗೆ 


ಪಡೆದಿರುವ ಒನಕೆ 'ಓಬವ್ವಳ 


ಇತಿಹಾಸ ದರ್ಶನ ' 


: ಕೆಂಡಿಯೇ ಆ ಘಟನೆಗೆ ಅತಿ ಪ್ರೋತ್ಸಾಹಕ ತಾಣ ಅದು : 


ನಿಜವಾಗಿಯೂ ಘಟನೆ ನಡೆದ ಸ್ಥಳ. 


ಇನ್ನು ಈ ಘಟನೆ ನಡೆದ : ಕಾಲ್ಕ ವೃತ್ಯಾಸ್ಕ 
ಸಮಾಧಿಯ ನೆಲೆ ಆ ಘಟನೆಯ ನಂತರವೂ ಓಬ 
ವ್ವಳು ಜೀವಿಸಿದ್ದುದ್ದು ಆಕೆಯ ಮನೋಕ್ಷೇಶ, ಅಪ್ರಾಪ್ತ 
ವೆಯಸಿನಲ್ಲಿ ಮರಣ, ಆಕೆಗೆ ನೀಡಿದ ರಾಜಮರ್ಯಾದೆ 
ಮುಂತಾದುಗಳ ಬಗ್ಗೆ ಒಡ್ಡಿರುವ ಸಂಶಯಗಳು 
ಹಾಗೆಯೇ ಉಳಿಯುವುವು. ಆದರೆ, ಆಕೆಯ ನಿಸ್ವಾ 


' ರ್ಥಸೇವೆಯ ಮಹತ್ವನ್ನರಿತ ರಾಜಾವೀರ : ಮದಕರಿನಾ 


ಯಕರು ಆಕೆಗೆ ರುಜಮರ್ಯಾದೆಗೆ ತಕೆಂತ ಗೌರವ 
ನೀಡಿದುದು, ಮತ್ತು ಆಕೆಯ ಮರಣಾನಂತರ, ದೇವ 
ತೆಯಾದದ್ದು ಸತ್ಯ. ಆಕೆಯ ವಂಶಜರಾದ ನಮಗೆ 
ಅಂದು ರಾಜರೇ' ಮಾಡಿಸಿಕೊಟ್ಟ ಒನಕೆ ಓಬವ್ವಳ 
ಕೀಲುಪೆಟ್ಟಿಗೆಯನ್ನು ವಂಶಪಾರಂಪರ್ಯವಾಗಿ, ಪೂಜೆ, 
ಜಲದಿ 'ಉತ್ತವ, ಮೆರವೆಣಿಗೆ ಮುಂತಾದುವುಗಳನ್ನು 
ನೆರವೇರಿಸಿಕೊಂಡೇ ಬಂದಿರುವುದಲ್ಲದೆ, ಈ ವಂಶಜರಿಗೆ 
ಇಂದಿಗೂ ಎಲ್ಲಾ ಶುಭಮಹೂರ್ತಗಳಲ್ಲಿ “ಒನಕೆ 
ಓಬವ್ವಳ ವೀಳ್ಕೆ "'ಯನ್ನಿತ್ತು ಆಕೆಗೆ ಗೌರವ ಸಲ್ಲಿಸು 
ವುದು, ಒಂದು ಅನೂಚಾರನದ - ಸಾಂಪ್ರದಾಯಿಕ 
ಪದ್ಧತಿ, ಇನ್ನೂ ಅಸ್ತಿತ್ವದಲ್ಲಿದೆ. ಈ ಮೊದಲಾದ 
ವಿಷಯಗಳನ್ನು "ಸಮರ್ಥಿಸಲು ದಾಖಲೆಗಳಿಗೆ ಬದಲು 


ಆ ವಸ್ತುಗಳೇ ಸಾಕ್ಷಿ. 


ಮೇಲಾಗಿ, ಈ ಒನಕೆ ಓಬವ್ವ ದೇವತೆಯಾಗಿದ್ದು, 
ದೊರೆಗಳಿಂದಲೇ ದೇವಸ್ಥಾನವೊಂದು ನಿರ್ಮಿಸುವ 
ಮೊದಲೇ ಆ ರಾಜಾ ವೀರಮದಕರಿಯವರ ಆಳ್ವಿಕೆ 
ಕೊನೆಗೊಂಡುದ್ದರಿಂದ: ದೇವತೆಯಾದ ಓಬವ್ವಳು 
ದೇವಸ್ಥಾನವಿಲ್ಲದ ದೇವತೆಯಾದರೂ, ಈಗಲೂ ಆ 


ದೇವರ ವಾರ್ಷಿಕ ಉತ್ಸವಗಳು ಕ್ರಮಬದ್ಧವಾಗಿ ಗುಪ್ತ 


ವಾಗಿ ನೆರವೇರಿಸುವರು ತ ದೇವತೆಯ ಕೀಲುಪೆಟ್ಟಿಗೆ 
ಆಭರಣ ಮತ್ತು . ಹಡ್ಗಗಳನ್ನು ಮನೆಯೊಂದರಲ್ಲಿಸಿ 
ಕೊಂಡಿರುವುದು ಖಚಿತ ಸಾಕ್ಷಿಯಾಗಿದೆ. ಈ ದೇವ 
ತೆಯ ಜಲಧಿ ಉತ್ಸವಗಳನ್ನು ಸುಮಾರು ಕ್ರಿ.ಶ 
1858ರಿಂದಲೂ ನಡೆಸಿಕೊಂಡು ಬಂದಿರುವ ದಾಖ : 
ಲಾತಿಗಳಿವೆ. ಇವೆಲ್ಲವೂ. ತುಂಬಾ ಶಿಥಿಲವಾಗಿ, 
ದೂಳಾಗಿವೆ. ಇವುಗಳಲ್ಲೊಂದನ್ನು ಜೋಡಿಸಿ' ಬರೆದು 
ಕೊಂಡ ದಾಖಲೆಯು, ಈ ಕೆಳಗಿನಂತಿದೆ. ಇದು ಒನಕೆ 
ಓಬವ್ವಳ ಕೀಲುಪೆಟ್ಟಿಗೆಯೊಳಗಿರುವ ಭೂತಾಳಿವಿಗ್ರಹ 


ತಯಾರಿಕೆಯ ಸಂಬಂಧ ಖರ್ಚಿನ ಪಟ್ಟಿಯನ್ನು ಸೂಚಿಸು 


ಸ್ಮ 

ವುದು. 

1. ರ್ಸ ಸಾವಿರದ ಒಂಬ್ಲೆನೂರ ಹದಿನೈದನೆ ಇಸ್ವಿ ಪ್ರಷ 

ಶುದ್ದ ದ್ದ ವಿಕೆ ಬಂಡಿ "ಓಬಜ್ಜಿಗೆ” ವಿಗೃಹೆ 
ವುದಕ್ಕೆ ತಗುಲಿದ ಖರ್ಚುವೆಚ್ಚ ಭೂತಾಳಿ ಮೆರ 

ಮ ಕರ್ಚು ಎ 

ಆಣೆಗಳು,* ೧೦ ಬಾಳೇಹಣ್ಣುಗಳಿಗೆ ಐದು: ದುಡ್ಡು, ಉತ್ತುತ್ತಿ 

ಹಣ್ಣು, ಕೊಬ್ರಬಟ್ಟಲು ೧ 'ಔಣೆ ಒಂದು ಕಟ್ಟು. ವೀಳೆದೆಲೆ. 


ಅಚ್ಚೇರು ಅಡಕೆ, ೫೦ ನಿಂಬೇಕಾಯಿ, ೨ ಸೇರು ಮೊಸರು, 


೨ ಹೇರು ಕುಮುಕುಮ್ಮ ೨ ಆಣೆ ಬುಕ್ತಿಟ್ಟು,. ದೂದಿನ ಕಡ್ಡಿ 
೧ ಆಣೆ, ಕರ್ಪೂರ ೧ ಆಣೆ, ಲೋ ೧ ಆಣೆ, ಬೆಲ್ಲಿ 
೨ ಸೇರು, ೨ ಆಣೆ _ಅಕ್ಕಿ ವಡಕಲು, ಕಣ್ಣೆಕಾಳು ಅಚ್ಚೇರು 
೫ ಬಿಲ್ಲೆ ಅರ್ಧಪಾವು ಎಳ್ಳು ೩ ಬಿಲ್ಲೆ. ಪೂಜೆಹಣ ೩ 
ಆಣೆ ವರಿಸ್ಪರದು ೮. ಆಣೆ, '೧ ಕುರಿ "5 ರೂಪಾಯಿ ೪ 
ಆಣೆಗಳು, ್ರುಣಸಿನ ಕಾಯಿ ೫ ಆಣೆ, ಸಂಬಾರ ೨ ಆಣೆ, 
ಜೋಗೂಟದ ಬತ್ತೆ ೨ ರೂಪಾಯಿಗಳು........... (ಇನ್ನು 
“ಮುಂದುವರಿದಿದೆ, - ಅಸ್ಪಷ್ಟ - ಬಿಕ್ಕಲಂ ಬರಹ.) 
ಹೀಗೆಯೇ ಮತ್ತೊಂದು ಕಾಗದೆದ ದಾಖಲೆಯು ಓಬವ್ವಳ 
ವಂಶಸ್ಥರು, ಟೀಪುಸುಲ್ತಾನರ ಆಳ್ವಿಕೆಗೊಳಪಟ್ಟಾಗ, ಇತೆರ 
ಉದ್ಯೋ ೀಗಕ್ಕೆ ನ ಬಿಂದು, ಜೀವನೊಳಪಾಯಕಾಗಿ, 
ಚಿತ್ರ ದುರ್ಗಶನ್ನು ತೊಹಔದು ಹತ್ತಿರದ ಹಳ್ಳಿ ದೊಡ್ಡಪಿದ್ದಷೆನ 
ಹಳ್ಳಿಗೆ ಹೋಗಲು ನಿರ್ಧರಿಸಿ ಹೊರಡುಖಾಗ ಒಬಪ್ನಯೆ 
ದಾಯಾದಿ ಅಣ್ಣತಮ್ಮಂದಿರು ಮತ್ತು ಸಂಬಂಧಿಕರು ಒಟಾಗಿ 
ಸೇರಿ ತೀರ್ಮಾನ" ತೆಗೆದುಕೊನಿಡು ಚಿತ್ರದುರ್ಗವನ್ನು 
ಬಿಡುವಮೊದಲು ದಾಖಲಿಸಿಟ್ಟುಕೊಂಡಿದ್ದ ಹಳೆಯ 
ಧೂಳಿಡಿದ ಕಾಗದವೊಂದರಿಂದ,' ಸಾಧ್ಯ ವಾದುದನ್ನು 
ಎತ್ತಿಬರೆದಿರುವುದ ನಕಲ್ಲು; ಮಧ್ಯಭಾಗದಿಂದ ಪ್ರೌರಂಬಿಸಿದೆ." 


ಡ್ಯ ಸೂಪ ಹಾ ಒನಕೆ ಓಬವ್ವ ಸಮಾಧಿಗೆ 
ಅಣ್ಣತಮ್ಮಂದಿರುಗಳು ಹೋಗಿ, ಏಡೆಬಿಡಾರದಿಂದ 
ಪೂಜೆಗೆಡೆ, ಕಂಗೆಟ್ಟು ದಿಕ್ಕುಪಾಲಾಗಿ 
ರಣಕಹೆಳೆಬಾಲಪ್ಪ ಒಬ್ಬನು. ದೊಡ್ಡಶಿದ್ದವ್ವನ ಹಳ್ಳಿಗೆ ಬೆಳಗಿನ 
ನಾಲ್ಕುಗಂಟೆಯಷ್ಟೊತ್ತಿಗೆ' ತಲುಪಿ, ' ಗ್ರಾಮೆದ ಗೌಡನಾಗಿದ್ದ 
ನಾಡಿಗೆ ಐಯ್ಯಣ್ಣನ ಅಪ್ಪಣೆ ಪಡೆದು, ಸೇಂದಿ 
ಮಾರುವವರಾದ "ಈಡಿಗರ ಯಲ್ಲಪ್ಪ, ವಸೂರಪ್ಪ, ಮತ್ತು 
ಓಬಳಪ್ಪ ಇವರ ತೋಟದಲ್ಲಿ ಇಳಿದುಕೊಂಡರು. ಇವರ 
ಸಂಗಡ” ರಾತಿ ಶ್ರಿಯಲ್ಲಿ ದೊಡ್ಡಹನುಮಪ್ಪ, ವಟೀಬಾಲಪ್ಪ, 
ಏಕನಾಥಪ್ಪ "ಗಡ್ಡದ ಹುಚ್ಚಪ್ಪ, ಆನೆಪ್ಪ ಇವ ಗಳೊಡನೆ 
ತಮ್ಮ ಹೆಡಿಡತಿ ಮಕ್ಕಳ ಕೊಡೆ, ನಗನಂಣ್ಯಗಳು ಅಂದರೆ, 


೪೦5೦) ನಾಲ್ಕು "ಸಾವಿರ. ವರಹಗಳು," (೧೨,೦೦೦) 
ಹನ್ನೆರಡು ಸಾಬಿರ ರೂಪಾಯಿಗಳು (೩೦,೦೦೦) 
ಮೂವತ್ತು ಸಾವಿರ ಹೊನ್ನುಗಳು, ಚಿನ್ನ: ಮತ್ತು ಬೆಳ್ಳಿ 


ಒಡವೆಗಳು, ಎರಡು ಕಂಚಿನ ಕಹಳೆಗಳು, *ಎರಡು ತಗಡಿನೆ 
'ಕಹಳೆಗಳು, ಯುದ್ಧಕವಚ, ಉಕಿನದು - ೧ ಒಂದು 
ಸುರಾಯಿ ಕತ್ತಿ `೧೬ ಕತ್ತಿಗಳು ೨ ಗುರಾಣಿಗಳು, 
ಹಲವಾರು ಬಿರುದು ಬಾವಲಿಗಳಿರುವ ಬಟ್ಟೆಗಂಟುಗಳು, 
ಕಾಗದ ಪತ್ರಗಳಿಂದ ಕೂಡಿದ್ದವು. ನಾಲ್ಕು“ ಕುದುರೆಗಳ 
ಮೇಲೆ ಹೇರಿಕೊಂಡು ಕಿಟ ಶಕ ೧೭೦೧ 
ಪಾಲ್ಗುಣ ಮಾಸ........ ಕ್ರಿ.ಶ. 1779ರ. ಏಪ್ರೆಲ್‌ 
೫ನೇ "ತಾರೀಖು ರಾತ್ರಿ ೨ pee ೯ವನ್ನು ತೊರೆದು 


೨೧೬ 


೧೦ ತೆಂಗನ ಕಾಯಿಗೆ ೧೦. 


ವಳ ಬಾಗಿಲು, 


ದೊಡ್ಡಶಿದ್ದವ್ದನಹಳ್ಳಿಗೆ ಬಂದರು.....' (ಇನ್ನೂ 
ಇದ್ದೆ ಆದರೆ ಅಸ್ಪೆಷ್ಟ. 

` ಇಂತಹ, ಗಮನಿಸಬಹುದಾದ, ಮತ್ತು ಪರಿಗಣ 
ನೆಗೆ ಅರ್ಹವಾದ ಅನೇಕ ಕಾಗದ ಪತ್ರಗಳು ಅಪಾರ 
ಕಾಲ ಕಳೆದವುಗಳಾಗಿ ಸುಕ್ತ ರಕ್ಷಷೆಯನ್ನರಿಯದೆ ಶಿಥಿ 
ಲವಾಗಿ ನಾಶವಾಗಿವೆ. ಅವುಗಳನ್ನು ನಿಜರೂಪದಲ್ಲಿ 
ನಿರೀಕ್ಷಿಸುವುದು ' ದುಸ್ಸಾಧ್ಯ. 


ತುಂಬಾ 


ಈ ಮೇಲಿನ ವಿವರವು ಇತಿಹಾಸಕ್ಕೆ ಅದರಲ್ಲೂ 


. ಒನಕೆ ಓಬವ್ವಳ ಚಾರಿತ್ರಿಕ ವ್ಯಕ್ತಿ ಎಂದು ಸಾಧಿಸುವು 


ದಕ್ಷೆ ಯಾವ. ಬಗೆಯಲ್ಲೂ ನೆರವಾಗದು. ಇದೊಂದು 
ಅನಗತ್ಯ ದಾಖಲೆ. ಎಂದು ಭಾವಿಸಬಹುದು, ಇತಿ 
ಹಾಸ "ತಜ್ಞರು. ಆದರೆ, ಇದರಲ್ಲಡಗಿರುವ, ಮುಗ್ಧತೆ, 
ನ್ಯಾಯನಿಷ್ಠ" ಮತ್ತು ಓಬವ್ವಳ ಬಗ್ಗೆ ತಳೆದಿರುವ 
ಅನಾದರಣೆ ಇಲ್ಲಡಗಿರುವ “ಅಸಾಮಾನ್ಯ ಹಜತೆ 
ತ ದೂರಮಾಡುವಂತಿ ಶಿಲ್ಪ. ಶೇವತಯಾಗಿ 

ದಿಗೂ ಇವರ ವಂಶದವರು ಸ ಸುತ್ತಿರುವವರಲ್ಲಿ, 
ಒಂದು ಬಗೆಯ 
ಭಾವನೆಗಳನ್ನು ಮೂಡಿಸಿ pe ಭಾವಾವೇಶಗಳನ್ನು 
ಭಗ್ನಗೊಳಿಸುವುದು ಸಂಶೋಧನೆಯೆಳಿ ಸಧಾ 
ಈ ಬಗೆಯ ಸಂಶೋಧನೆಗಳನ್ನು, ಸತ್ಕಾನ್ವೇಷಣೆಗಳನ y 
ಮುಂದುವರಿಸಬಾರದೆಂಬ ಸ್ವಾರ್ಥ bt ್ಸ ಇವರದಲ್ಲ 
ಸಂಶೋಧನಕಾರರು, ಈಕೆಯ (ಒನಕೆ ಓಬವುಳ 
ಬಗೆಗೆ ಯಾವ ಬಗೆಯ ಸತ್ಯವನ್ನು ಹೊರತಂದರೂ, 
ಸರ್ವಮನ್ನಣೆಯನ್ನು, ಕೃತಜ್ಞತೆಯನ್ನು ಸೂಚಿಸುವರು. 


ಮೇಲಿನ ಸಮಾಲೋಚನೆಗಳನ್ನು ವೀರವನಿತೆ, 
ಒನಕೆ ಓಬವ್ಹಳು ಚಾರಿತ್ರಿಕ ವ್ಯಕ್ತಿ ಎಂಬುದನ್ನು 
ಯಾವ ಕಾರಣಕ್ಕೂ ಸಂಶಯಿಸುವುದು ಅನಗತ್ಯ. 


ಇದನ್ನು ಸ್ಪಷ್ಟೀಕರಿಸುವ, ದಾಖಲೆಗಳು ಈಗ ಲಭ್ಯವಾ 


"ಗಿವೆ. ಈಗ ಲಭ್ಯ ವಿರುವ ದಾಖಲೆಗಳನ್ನು, ಅನಗತ್ಯ 


ಶಂಕೆಗೆ ಗುರಿಮಾಡುವುದರ ಬದಲು ಅದರಲ್ಲಿ ಮೂಡಿ 
ಬಂದಿರುವ ಸೂಕ್ಷಾತಿ ಸೂಕಗಳ ಉದಾರ ವಿಚಿಕ್ಷಣ 
ತೆಯ ಭಾವ ಮತ್ತ್‌ ಸತ್ಯಾಸೆತೈಗಳ : ತುಲನಾತ್ಮ ಕತೆಯ 


ಧೀಮಂತಿಕೆ ಹೊಂದಿ ಮುನ್ನಡೆಯಬೇಕು. ದಾಖಲೆಗಳೇ 


ದುರ್ಲಭವಾಗುವ ಸನ್ನಿವೇಶಗಳ ಪರಂಪರೆಗೆ ಸೇರಿದ 
ಈ ಸಾಮಾನ್ಯ ಮಖಳೆಯ ಬಗ್ಗೆ ಮತ್ತು 'ಆ ಕಾಲ 
ದಲ್ಲಿ ಗೌರವ ಇರುವಷ್ಟಾದರೂ ಮೂಡಿಬಂದಿರುವುದು, 
ಎಲ್ಲಾ ಬಗೆಯ ಅನುಮಾನಗಳಾಚೆಯ ಸತ್ಯ ವನ್ನೇ 
ಪ್ರಸ್ತುತ ಗೊಳಿಸುವುದು. ಒನಕೆ ಕಿಂಡಿ, ಒನಕೆ ' ಓಬ 
ಈ ಮೊದಲಾದ: ಸನ್ನಿವೇಶಗಳಲ್ಲಿ 


ಇತಿಹಾಸ ದರ್ಶನ 


1 


ತ್ತ 


“ಒನಕೆ' ಎಂಬ ಶಬ್ದದ ಉಗಮ, ಬಳಕೆ ಮುಂತಾದು . ಎಂಬುದು. ತಕ್ಕಮಟ್ಟಿಗೆ ಸುಧಾರಿಸಿದೆ, ಸ್ಪೂರ್ತಿ ನೀಡಿದೆ, 


ವುಗಳತ್ತ ಗಮನಹರಿಸ ಬೇಕಾದ ಅವಶ್ಯ ಕತ್ತೆ ಈ ಮರತುಮಾನತಾಳಿ ಇದ್ದೆ ಆ ಭಾಗದ ಸಂಶೋ ಧನೆಗೆ 


ಆ 


ನಮ್ಮ ಸಂದೇಹಗಳ ನಿವಾರಣೆಗೆ ಯಾವ ಬಗೆಯ ಅವ್ಯಾಹತವಾಗಿ ಸ ಸಾಧಿಸಬಹುದಾದ ಸಂಶೋಧನೆಗೊಂದು 
ಸತ್ಯವನ್ನೂ ನೀಡದು. ಒನಕೆ ಓಬದ್ವಳಬಗೆಗ್ಗೆ ಇದುವ ಸ್ಪೂರ್ತಿ ನೀಡಿದೆಯಲ್ಲದೆ ಇನ್ನು ಅನೇಕ ಇತಿಹಾಸ 
ರೆಗೂ ಅಧಿಕೃತ ಸಂಶೋಧನೆಗಳು ಹೊರಬಂದಿಲ್ಲದಿರು ಸಂಶೋಧಕರ ಕಾರ್ಯಕ್ಷೀತ್ರಗಳನ್ನು ಇಲ್ಲಿಯವರೆಗೆ ೭ ವಿಸ್ತರಿ 
ಪ್ರದರಿಂದ ಉಂಟಾಗಿದ್ದ ಗಂಭೀರ ಪರಿಸ್ಥಿತಿಯನ್ನು. ಶ್ರೀ ಸಲು ಪ್ರೇರಕವಾಗಿದೆ. ” ಇದರ ಮುನ್ನಡೆಯು ಅನೇಕ 
ಲಕ್ಷಣ ತೆಲಗಾವಿಯವರ ಸಂಶೋಧನಾ ಪ್ರಬಂದ :  ಮಹಾತ್ಸಾಧನೆಗಳಿಗೆ ಪೂರಕವಾಗಿದೆ ಎಂದು 
ಾತ್ರದುರ್ನದ ಒನೆ ಓಜ: ಚರಕ ಕ ಈಮರ್ಶೆ' ನಿರೀಕ್ಷಿಸಲಾಗಿದೆ. ಕ 


ಘಾ 


~ 


ಕ್ರಾಸ ಸ್ಪರ 
ತಿಹಾಸ ದರ್ಶನ 


> 


`ಚಂದ್ರವಳ್ಳಿ ಸಂಪಾದಕರು ಡಾ| ಎಂ.ವಿ. ಶ್ರೀನಿವಾಸ ಮತ್ತು ಲಕ್ಷಣತಲಗಾವಿಯವರು 
“ಭಾರತದ ಧೀರ ಮಹಿಳೆ ಚಿತ್ರದುರ್ಗದ ಒನಕೆ ಓಬವ್ವ ಗ ಎ.ಡಿ. ಕೃಷ್ಣಯ್ಯ 
ಕರ್ನಾಟಕ ಇತಿಹಾಸ ಅಕಾಡಮಿಯ “ಇತಿಹಾಸ ದರ್ಶನ”, ಸಂ. ೫, ಪುಟ ೨೫೨ ರಿಂದ ೨೬೯ 
ಚಿತ್ರದುರ್ಗದ ಪಾಳೆಗಾರರು, ಬೆಂಗಳೂರು ೧೯೨೪ ಪುಟ ೯೧-೯೪ 

ಮೈಸೂರು ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಗೆಜೆಟಿಯರ್‌, ೧೯೬೭, ಪುಟ ೩೦೩ 

ದಳವಾಯಿ ಕಾಟಪ್ಪನಾಯ ಕನ ಕೈಫಿಯತ್‌ ಈತನು ಬಿಚ್ಚುಗತ್ತಿ ಭರಮಣ್ಣನಾಯಕನ ಎರಡನೆಯ ಹೆಂಡತಿ 
ಸಿದ್ದಮ್ಮನಾಗತಿಯ ಮಗ್ನ ಇದು. ಶ್ರೀ ಟಿರ್ಯಗಂಡುಲಿಯವರಲ್ಲಿದೆ 

ಶ್ರೀ ಜಯಣ್ಣ ಮತ್ತು ಶ್ರೀ ಹೆಚ್‌. ಪ್ರೀಶೈಲಾರಾಧ್ಯರ ಇತ್ತಿರುವ ಕೈಪಿಯತ್‌ ಶ್ರೀ. ಶ್ರೀಶೈಲಾರಾಧ್ಯರಲ್ಲಿದೆ 


lo 
ತ್ರ 
a 


